ಕರ್ನಾಟಕ ವಿಧಾನ ಪರಿಷತ್ತು 


1517 


ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 18-03-2021 
ಉತ್ತರಿಸಬೇಕಾದವರು ಅಬಕಾರಿ ಸಚಿವರು 

5] ಪೆ ಉತ್ತರ 

_ ಮ್‌ pr) 

ಸಂ. 

ಅ) | ಬೀದರ್‌ ಜಿಲ್ಲೆಯಲ್ಲಿ ಖಜ$1L ಮದ್ಯದ | ಬೀದರ್‌ ಜಿಲ್ಲೆಯಲ್ಲಿ MSL ಮದ್ಯದ ಮಳಿಗೆಗಳ 
ಮಳಿಗೆಗಳ ಮಂಜೂರಾತಿ ಕೋರಿ ! ಮಂಜೂರಾತಿ ಕೋರಿ ಈವರೆವಿಗೂ ಒಟ್ಟು 32 ಅರ್ಜಿಗಳು 
ಈವರೆವಿಗೂ ಸಲ್ಲಿಕೆಯಾಗಿರುವ | ಸಲ್ಲಿಕೆಯಾಗಿದ್ದು, ತಾಲ್ಲೂಕುವಾರು ವಿವರವನ್ನು ಅನುಬಂಧದಲ್ಲಿ 
ಅರ್ಜಿಗಳ ಸಂಖ್ಯೆ ಎಷ್ಟು; | ನೀಡಲಾಗಿದೆ. - 
(ತಾಲ್ಲೂಕುವಾರು' ವಿವರ 
ನೀಡುವುದು) 

ಅ) |ಈ ಅರ್ಜಿಗಳ ಪೈಕಿ ಎಷ್ಟು | ಸಲ್ಲಿಕೆಯಾದ 32 ಅರ್ಜಿಗಳ ಪೈಕಿ 30 ಅರ್ಜಿಗಳಿಗೆ ಸಿಎಲ್‌- 
ಅರ್ಜಿದಾರರಿಗೆ ಹೊಸ MSIL | Hಸಿ ಸನ್ನದು ಮಂಜೂರು ಮಾಡಲಾಗಿದ್ದು, ಘಾಟಬೋರಾಳ 
ಮದ್ಯದ ಅಂಗಡಿಗಳನ್ನು ಮಂಜೂರು ಗ್ರಾಮದ ಅರ್ಜಿಗೆ ಸಿಎಲ್‌-1ಸಿ ಸನ್ನದು ಮಂಜೂರು 
ಮಾಡಲಾಗಿದೆ; ಮಂಜೂರಾಗದೇ | ಮಾಡಲು ಪೂರ್ವಾನುಮತಿ ನೀಡಲಾಗಿದೆ. "ಉಳಿದ 01 
ಉಳಿದ ಅರ್ಜಿಗಳೆಷ್ಟು; | ಅರ್ಜಿಯು ಬೆಮಳಖೇಡ ಗ್ರಾಮಕ್ಕೆ ಸಂಬಂಧಿಸಿದ್ದು, 
ಮಂಜೂರಾಗದಿರಲು ಕಾರಣಗಳೇನು; | ಪರಿಶೀಲನಾ ಹಂತದಲ್ಲಿರುತ್ತದೆ. ತಾಲ್ಲೂಕುವಾರು ವಿವರಗಳನ್ನು 
(ತಾಲ್ಲೂಕುವಾರು ಸಂಪೂರ್ಣ ವಿವರ | ಅನುಬಂಧದಲ್ಲಿ ನೀಡಲಾಗಿದೆ. 
ನೀಡುವುದು) | 

ಇ) | ಅರ್ಜಿದಾರರಿಗೆ ಹೊಸ ಪ ರಾಜ್ಯದಲ್ಲಿ ಎಂ.ಎಸ್‌.ಐ.ಎಲ್‌ ಸನ್ನದುಗಳನ್ನು ಮಂಜೂರು 


ಮದ್ಯದ ಅಂಗಡಿಗಳನ್ನು ಮಂಜೂರು 
ಮಾಡಲು ಸರ್ಕಾರ ಅನುಸರಿಸುವ 
ಮಾನದಂಡಗಳೇನು; ಹೊಸ 
ಮಳಿಗೆಗಳನ್ನು ಮಂಜೂರು ಮಾಡಲು 


ಮಾಡಲು . ಸರ್ಕಾರ ಅನುಸರಿಸುವ ಮಾರ್ಗಸೂಚಿಗಳು 


ಕೆಳಕಂಡಂತಿವೆ: 


i. ಎಂ.ಎಸ್‌.ಐ.ಎಲ್‌ ಮಳಿಗೆಗಳನ್ನು ಕರ್ನಾಟಕ ಅಬಕಾರಿ | 
(ಭಾರತೀಯ ಮತ್ತು ವಿದೇಶಿ ಮದ್ಯಗಳ ಮಾರಾಟ) 


ಸರ್ಕಾರ 
ಮಾರ್ಗಸೂಚಿಗಳೇನು? 
ಒದಗಿಸುವುದು 


ರೂಪಿಸಿರುವ 
(ಮಾಹಿತಿ 


ii. 


iil. 


ನೀಡಲಾಗುವುದು. 


“ಸರ್ಕಾರದ ಆದೇಶ ಸಂಖ್ಯೆಎಫ್‌ಡಿ. 07 ಇಎಫ್‌ಎಲ್‌ |. 


ನಿಯಮಗಳು, 1968 ರ ನಿಯಮ-3(1-ಸ), 8, 
8(ಎ) ಹಾಗೂ ಕರ್ನಾಟಕ ಅಬಕಾರಿ (ಸನ್ನದುಗಳ 
ಸಾಮಾನ್ಯ ಷರತ್ತುಗಳು) ನಿಯಮಗಳು, 1967ರ 
ನಿಯಮ-5ರ ಪ್ರಕಾರ ನಿಬಂಧನೆಗಳನ್ನು ಪಾಲಿಸಿ 
ಮಂಜೂರು ಮಾಡಲು ಪೂರ್ವಾನುಮತಿ 


” 


2008 ದಿನಾಂಕ: 03.07.2009 ರಲ್ಲಿ ಪ್ರತಿ ತಾಲ್ಲೂಕಿಗೆ 
ಕನಿಷ್ಠ 2 ರಂತೆ 352 ಸನ್ನದುಗಳು, ಜಿಲ್ಲಾ 
ಕೇಂದಸ್ಥಾನಕ್ಕೆ 2 ರಂತೆ 58 ಸನ್ನದುಗಳು ಹಾಗೂ 
ಎಂಎಸ್‌ಐಎಲ್‌ ಸಂಸ್ಥೆ ಪ್ರಾದೇಶಿಕ ಬೇಡಿಕೆ ಅಧ್ಯಯನ 


್‌ 


ಆಧರಿಸಿ ಕೋರಿಕೆ, ಸಲಿಸುವ ಸ್ಥಳಗಳಿಗೆ 53 


ಸನ್ನದುಗಳಂತೆ ಒಟ್ಟು 463 ಸನ್ನದುಗಳನ್ನು ಹಂಚಿಕೆ 
ಮಾಡಲಾಗಿದೆ. 


ಮುಂದುವರೆದು, ಸರ್ಕಾರದ ಪತ್ರ ಸಂಖ್ಯೆ: ಎಫ್‌ಡಿ 15 
ಇಎಫ್‌ಎಲ್‌ 2015 ದಿ:23.09.2016 ರಲ್ಲಿ ಕೆಳಕಂಡ 
ಷರತ್ತುಗಳ ಮೇಲೆ ಎಂ.ಎಸ್‌.ಐ.ಎಲ್‌ ಸಂಸ್ಥೆಗೆ ಒಟ್ಟು 
900. ಸನ್ನದುಗಳನ್ನು ಹೆಚ್ಚುವರಿಯಾಗಿ ಮಂಜೂರು 
ಮಾಡಲು ಅನುಮೋದನೆ ನೀಡಲಾಗಿದೆ. 


* ಎಂ.ಎಸ್‌.ಐ.ಎಲ್‌ ಸಂಸ್ಥೆಯೇ ತನ್ನ ವಾಣಿಜ್ಯ 
ಕಾರ್ಯಸಾಧ್ಯತೆಗೆ ಅನುಗುಣವಾಗಿ ಸನ್ನದುಗಳ 
ಸ್ಥಳವನ್ನು ನಿಗಧಿಗೊಳಿಸುವುದು. ಎಂ.ಎಸ್‌.ಐ.ಎಲ್‌ 
ಸಂಸ್ಥೆಯ ಅಧಿಕಾರಿಗಳು ಕರ್ನಾಟಕ ಅಬಕಾರಿ 
ಕಾಯ್ದೆಯನ್ನಯ. ಮದ್ಯದಂಗಡಿಗಳನ್ನು. ತೆರೆಯುವ 
ನಿರ್ದಿಷ್ಟ ಸ್ಥಳಗಳನ್ನು ಗುರುತಿಸುವುದು. 


೪ರ; ರೀತಿ ಗುರುತಿಸುವ ಸ್ಥಳಗಳು ಸರ್ಕಾರವು 
ತಿಳಿಸಿರುವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ 
ಇರಬೇಕು ಹಾಗೂ ನಿಗದಿಪಡಿಸಿರುವ ಸಂಖ್ಯೆಯ 
ಮಿತಿಯಲ್ಲೇ ಇರಬೇಕು. 


* ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ 


ಮತ್ತೊಂದು ವಿಧಾನಸಭಾ ಕ್ಷೇತ ವ್ಯಾಪ್ತಿಗೆ 
ವರ್ಗಾವಣೆ ಆಗದಂತೆ ನೋಡಿಕೊಳ್ಳತಕ್ಕದ್ದು. 


ಅ ಎಂ.ಎಸ್‌.ಐ.ಎಲ್‌ ಸಂಸ್ಥೆ ಯಿಂದ ಸನ್ನದು 


ಸ್ಥಳಗಳನ್ನು ಗುರುತಿಸಿ ಇಲಾಖೆಗೆ ಪ್ರಸಾವನೆ ಸಲ್ಲಿಸಿದ 


iv. 


ನಂತರ ಅಂತಹ ಸನ್ನದು ಸ್ಥಳಗಳು ಕರ್ನಾಟಕ 
ಅಬಕಾರಿ (ಸನ್ನದುಗಳ ಸಾಮಾನ್ಯ ಷರತ್ತುಗಳು) 
ನಿಯಮಗಳು, 1967ರ ನಿಯಮ $5 ರನ್ವಯ 
ಆಕ್ಷೇಪಣಾ ರಹಿತ ಸ್ಥಳದಲ್ಲಿರುವಂತೆ ಹಾಗೂ ಇತರೆ 
ಸಂಬಂಧಿಸಿದ ನಿಯಮಗಳಿಗೆ ಪೂರಕವಾಗಿರುವಂತೆ 
ಸಂಬಂಧಪಟ್ಟ ಅಬಕಾರಿ ಉಪ, ಆಯುಕ್ತರು 
ನೋಡಿಕೊಳ್ಳುವುದು. 

ಮುಂದುವರೆದು, ಸರ್ಕಾರದ ಪತ್ರ ಸಂಖ್ಯೆ: ಎಫ್‌ಡಿ 08 
ಇಎಫ್‌ಎಲ್‌ 2020 ದಿ:08.09.2020 ರಲ್ಲಿ ಈಗಾಗಲೇ" 
ಮಂಜೂರು ಮಾಡಿರುವ ಒಟ್ಟು 900 ಸನ್ನದುಗಳ ಪೈಕಿ 
ಬಾಕಿ ಉಳಿದಿರುವ 441 ಸನ್ನದುಗಳನ್ನು ಕೆಳಕಂಡ 
ಷರತ್ತುಗಳ ಮೇಲೆ ಪ್ರಾರಂಭಿಸಲು ಸರ್ಕಾರದ 
ಅನುಮೋದನೆ ನೀಡಲಾಗಿದೆ. 

* ಎಂ.ಎಸ್‌.ಐ.ಎಲ್‌ ಸಂಸ್ಥೆಯೇ ತನ್ನ ವಾಣಿಜ್ಯ 
'ಕಾರ್ಯಸಾಧ್ಯತೆಗೆ ಅನುಗುಣವಾಗಿ ಸನ್ನದುಗಳ 
ಸ್ಥಳವನ್ನು ನಿಗಧಿಗೊಳಿಸುವುದು. ಎಂ.ಎಸ್‌.ಐ.ಎಲ್‌ 
ಸಂಸ್ಥೆಯ ಅಧಿಕಾರಿಗಳು ಕರ್ನಾಟಕ ಅಬಕಾರಿ 
ಕಾಯ್ದೆಯನ್ವಯ ಮದ್ಯದಂಗಡಿಗಳನ್ನು ತೆರೆಯುವ 
ನಿರ್ದಿಷ್ಟ ಸ್ಥ ಳಗಳನ್ನು ಗುರುತಿಸುವುದು. 

* ಸಿಎಲ್‌-11(ಸಿ) ಕೋಟಾದಲ್ಲಿನ ಬಾಕಿ ಇರುವ 441 
ಚಿಲ್ಲರೆ ಮದ್ಯ ಮಾರಾಟ ಸನ್ನದುಗಳ ಪೈಕಿ 
ಯಾವುದಾದರೂ ಸನ್ನದನ್ನು ಒಂದು.. ವಿಧಾನಸಭಾ 
ಕ್ಷೇತ್ರ ವ್ಯಾಪ್ತಿಯಿಂದ ಮತ್ತೊಂದು ವಿಧಾನಸಭಾ ಕ್ಷೇತ್ರ 
ವ್ಯಾಪ್ತಿಗೆ ವರ್ಗಾವಣೆ ಮಾಡುವುದಾದಲ್ಲಿ ಅದೇ 
ಜಿಲ್ಲೆಯ ಬೇರೆ ಯಾವುದಾದರೂ ಅಗತ್ಯವಿರುವ 
ವಿಧಾನಸಭಾ ಕ್ಷೇತಕ್ಷೆ ಕರ್ನಾಟಕ ಅಬಕಾರಿ 


[Ae 


(ಸನ್ನದುಗಳ ಸಾಮಾನ್ಯ ಷರತ್ತುಗಳು) ನಿಯಮಗಳು. 


: 1967ರ ನಿಯಮ 5 ರನ್ನಯ ಆಕ್ಷೇಪಣಾ ರಹಿತ 


ಸ್ಥಳಕ್ಕೆ ದಿನಾಂಕ:31.12.2020 ರೊಳಗೆ ವರ್ಗಾವಣೆ 
ಮಾಡಿಕೊಳ್ಳತಕ್ಕದ್ದು. 

ಎಂ.ಎಸ್‌.ಐ.ಎಲ್‌ ಸಂಸ್ಥೆಯಿಂದ ಸನ್ನದು 
ಸ್ಥಳಗಳನ್ನು ಗುರುತಿಸಿ ಅಬಕಾರಿ ಇಲಾಖೆಗೆ ಸಲ್ಲಿಸಿದ 
ನಂತರ ಅಂತಹ ಸನ್ನದು ಸ್ಥಳಗಳು ಕರ್ನಾಟಕ 


ಅಬಕಾರಿ ' (ಸನ್ನದುಗಳ `ಸಾಮಾನ್ನ ಷರತುಗಳು) 


ನಿಯಮಗಳು, 1967ರ ನಿಯಮ 5 ರನ್ನಯ 
ಆಕ್ಷೇಪಣಾ ರಹಿತ ಸ್ಥಳದಲ್ಲಿರುವಂತೆ ಹಾಗೂ ಇತರೆ 
ಸಂಬಂಧಿಸಿದ ನಿಯಮಗಳಿಗೆ ಪೂರಕವಾಗಿರುವಂತೆ 
ಸಂಬಂಧಪಟ್ಟ: ಅಬಕಾರಿ ಉಪ. ಆಯುಕ್ತರು 
ನೋಡಿಕೊಳ್ಳತಕ್ಕದ್ದು. 0 


ಆಇ 42 ಇಎಲ್‌ಕ್ಯೂ 2021 


- (ಕೆ. ಗೋಪಾಲಯ್ಯ) 
ಅಬಕಾರಿ. ಸಚಿವರು 


ಅನುಬಂಧ 


ಬೀದರ ಜಿಲ್ಲೆಯಲ್ಲಿ ಈವರೆಗೂ ಸ್ವೀಕೃತವಾದಂತಹ ಹಾಗೂ ಮಂಜೂರಾದ ಎಂಎಸ್‌ಐಎಲ್‌ ಪ್ರಸ್ತಾವನೆಗಳು (ಅರ್ಜಿಗಳು) - 463 & 


900 ಕೋಟಾ ಒಳಗೊಂಡಂತೆ 


| ಸ್ಪೀಕೃತವಾಗಿರುವ ಅರ್ಜಿಗಳ ಪೈಕಿ 
ಸ್ವೀಕೃತವಾಗಿರುವ ಅರ್ಜಿಗಳ ಸಂಖ್ಯೆ ಮಂಜೂರು/ಪೂರ್ವಾನುಮತಿ ನೀಡಲಾಗಿರುವ 
ಕ್ರ ಅರ್ಜಿಗಳ/ಸನ್ನದುಗಳ ಸಂಖ್ಯೆ 
ನ್‌ | ಜಿಲ್ಲೆ ತಾಲ್ಲೂಕು 4 k 
ಸಂ. 
463 900 463. 900 
ಒಟ್ಟು ಒಟ್ಟು 
ಕೋಟಾದಡಿ | ಕೋಟಾದಡಿ ಕೋಟಾದಡಿ | ಕೋಟಾದಡಿ 
1 ಬೀದರ್‌ 4 7 11 4. 7 1 
2 ಭಾಲ್ಕಿ 1 2 3 1 2 3 
3: | ಬೀದರ್‌ | ಬಸವಕಲ್ಯಾಣ 3 5 8 3 5 8 
4 ಹುಮನಾಬಾದ್‌ | 2 3 5 2 2 4 
5 ಔರಾದ್‌ 2 3 5 2 3 5 
ಜಿಲ್ಲೆಯ ಒಟ್ಟು 12 20 32 12 19 31 


ಆಇ 42 ಇಎಲ್‌ಕ್ಕೂ 2021 


